! 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಫ್ರಸ್ನೆ ಸಂಖ್ಯೆ 


169 


ಸದಸ್ಯರ ಹೆಸರು ಕ ಡಾ ತೇಜಸ್ವಿನಿಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ತ್ರನಿಸಬೇಕಾದ ದಿನಾಂಕ 07-12-2020 


Y 


ಉ 
ಉತ್ತರಿಸಬೇಕಾದ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಾ ಸಚಿವರು 


ಪ್ರಸ್ನೆ 


ಉತ್ತರ 


ಅ) ಕೋವಿಡ್‌-19' ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 
ಮುಚ್ಚಲ್ಲಟ್ಟಿರುವ ಶಾಲೆಯಿಂದಾಗಿ ಮನೆಯಲ್ಲಿಯೇ 
ಇರುವ ಮಕ್ಕಳ ಹೋಷಕರ ಮನೋಬಲ ವೃದ್ಧಿಗೆ 
ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು; 


ಕೋವಿಡ್‌-19 ವೃರಾಣು ಹರಡುವಿಕೆಯ ಹಿನ್ನೆಲೆಯಲ್ಲಿ 
ನಿಗದಿತ ಕಾರ್ಯಸೂಚೆಯಂತೆ ಶಾಲೆಗಳಲ್ಲಿ ಶೈಕ್ಷಣಿಕ 
ಚಟುವಟಿಕೆಗಳು ಪ್ರಾರಂಭವಾಗಿರುವುದಿಲ್ಲ. 

ವಿದ್ಯಾರ್ಥಿಗಳಿಗೆ ಸ್ಪಕಲಿಕಾ ಅವಕಾಶಗಳನ್ನು ಒದಗಿಸುವ 
ನಿಟ್ಟಿನಲ್ಲಿ ದೂರದರ್ಶನಗಳಿಗೆ ಚಂದನ ವಾಹಿನಿ ಮೂಲಕ ಪ್ರೌಢ 
ಶಾಲಾ ವಿದ್ಯಾರ್ಥಿಗಳಿಗೆ ದಿನಾಂಕ:20-07-2020ರಿಂದ 
ವಿಡಿಯೋ ಪಾಠಗಳನ್ನು ಪ್ರಾರಂಭಿಸಲಾಗಿದೆ. 

ಚೆಕ್ಕಮಕ್ಕಳಿಗಾಗಿ ಯೂ-ಟ್ಯೊಬ್‌ ಚಾನೆಲ್‌ನಲ್ಲಿ 
ಮಕ್ಕಳವಾಣಿ ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು 
ಎಪಿಸೋಡ್‌ಗಳನ್ನು ಪ್ರಸಾರ ಮಾಡಲಾಗಿದೆ. 6-8ನೇ ತರಗತಿ 
ಮಕ್ಕಳಿಗೆ ವಿಡಿಯೋ ಪಾಠಗಳನ್ನು ಸಿದ್ಧಪಡಿಸಲಾಗಿದ್ದು, ಪ್ರಸಾರ 
ಪ್ರಾರಂಭಿಸಲಾಗುತ್ತಿದೆ. 


— . 
ಆ) ಪ್ರಸ್ತುತ ಡಿಸೆಂಬರ್‌ ಹಾಗೂ ಜನವರಿ 


ತಿಂಗಳುಗಳು ಅತ್ಯಂತ ಶೀತದಾಯಕವಾಗಿದ್ದು, 
ಕೋವಿಡ್‌-19ರ 2ನೇ ಅಲೆಯು ವೇಗವಾಗಿ . 
ಮಾರಣಾಂತಿಕವಾಗಿ “ವ್ಯಾಪಿಸುತ್ತಿರುವ 
ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು 
ಸರ್ಕಾರ ಕೈಗೊಂಡಿರುವ ನಿರ್ಣಯಗಳೇನು; 


ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲ 
ಕಲ್ಲಿಸುವ ದೃಷ್ಟಿಯಿಂದ ಸ್ಥಳೀಯವಾಗಿ ಅವರು ವಾಸಿಸುವ 
ಗ್ರಾಮಗಳಲ್ಲಿಯೇ ಬಯಲು ಶಾಲೆಗಳನ್ನು “"ವಿದ್ಯಾಗಮ' 
ಯೋಜನೆಯ ಮೂಲಕ ನಡೆಸಲಾಗಿದೆ. ಈ ಯೋಜನೆಯನ್ನು 
ಸೂಕ್ತ ಬದಲಾವಣೆಗಳೊಂದಿಗೆ ಮರು ಜಾರಿಗೊಳಿಸಲು 
ಯೋಜಿಸಲಾಗಿದೆ. 


ಇ) ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ 01- 
9ನೇ ತರಗತಿಯವರೆಗೆ ಉತ್ತೀರ್ಣ ಮಾಡಿ ಶೈಕ್ಷಣಿಕ 


ಎಸ್‌.ಎಸ್‌.ಎಲ್‌.ಸಿ ಮತ್ತು ಪಿಯುಸಿ ತರಗತಿಗಳು 
ಸೇರಿದಂತೆ ಉನ್ನತ ತರಗತಿಗಳನ್ನು ಪ್ರಾರಂಭಿಸಲು ಇಲಾಖೆ 


ಉನ್ನತೀಕರಣ ಸೂಕ್ತವೆನಿಸಿದ್ದರೂ | ಸಿದ್ಧತೆ ಮಾಡಿಕೊಂಡಿದೆ ಹಾಗೇಯೇ ಪರೀಕ್ಷೆಗಳನ್ನು ನಡೆಸಲು 
ಎಸ್‌.ಎಸ್‌.ಎಲ್‌.ಸಿ ಹಾಗೂ ಪಿ.ಯುಸಿ | ಇಹ ಸಿದ್ಧವಿದೆ. ಆರೋಗ್ಯ ಇಲಾಖೆಯ ತಜ್ಞರ ಸಮಿತಿಯ 
ಪರೀಕ್ಷೆಗಳಿಗೆ ಕಡ್ಡಾಯವಾಗಿ ತರಬೇತಿ ಹಾಗೂ | ವ್ರರದ್ರಿಯ ಆಧಾರದ ಮೇಲೆ ಮುಂದಿನ 
ಪರಿಣ್ಷೆ ಸೂಕ್ತವಾಗಿದ್ದು ಈ ಬಗ್ಗೆ ಸರ್ಕಾರದ ಮ್ಮವಹಿಸಲಾಗುವುದು. 

ನಿಲುವೇನು? 

ಇಡಿ 152 ಪಿಜಿಸಿ 2020 | ರ 
[ಪಸ್‌.ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ 


